KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೂರು, ಗುರುವಾರ, ನವೆಂಬರ್‌ ೧೩, ೨೦೦೮ (ಕಾರ್ತೀಕ ೨೨, ಶಕ ವರ್ಷ ೧೯೩೦) ಸಂಚಿಕೆ ೪೫ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 











ಕಂದಾಯ ಸಚಿವಾಲಯ 
6(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಕಂಇ. 6 ಭೂಸ್ವಾತು 2006, ದಿನಾಂಕ: 12ನೇ ಸೆಪ್ಟೆಂಬರ್‌ 2008 
ಭೂ ಸ್ವಾಧೀನ ಕಾಯಿದೆ 1894 (ಸೆ೦ಟ್ರಲ್‌ ಕಾಯಿದೆ 1894)ರ ಕಲಂ 661ನೇ ಪ್ರಕರಣದ ಮೇರೆಗೆ ಘೋಷಣೆಯು 
ಕಂಇ 06 ಭೂಸ್ವಾತು 2006 ದಿನಾ೦ಕ 22.07.2006 ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂಸ್ವಾಧೀನ 
ಶಾಖೆ ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 31.08.2006 ರಂದು ಕರ್ನಾಟಕ ರಾಜ್ಯ ಪತ್ರದ 
ಪುಟ 416 ರಿಂದ 424 ರ ವರೆಗೆ ಭಾಗ-6 ರಲ್ಲಿ ಬೆಲವೆತ್ತ, ಹೆಸರಹಳ್ಳಿ, ಎನ್‌. ರಾಂಪುರ ಗ್ರಾಮಗಳ ಜಮೀನು ಹೇಮಾವತಿ 
ನಾಲಾ ಯೋಜನೆಗೆ ಭೂ ಸ್ವಾಧೀನಪಡಿಸಿರುವುದಾಗಿ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ 
ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಬೇಕಾಗಿರುತ್ತದೆ. 






































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಡಬ 
ತಾಲ್ತೂಕು: ಗುಬ್ಬಿ ಗ್ರಾಮ: ಬೆಲವೆತ್ತ 
6(1)ರಂತೆ ಪ್ರಕಟವಾಗಿರುವುದು 6(1)ಗೆ ತಿದ್ದುಪಡಿಯಾಗಬೇಕಾಗಿರುವುದು 
ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
72 44/1 ಖುಷ್ಟಿ 0-03 41/1 ಖುಷ್ಟಿ 0-03 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 422 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಕಂದಾಯ ಸಚಿವಾಲಯ 
ಕಂಇ 99 ಭೂಸ್ವಾಬೆ 2007, ದಿನಾಂಕ: 20ನೇ ಸೆಪ್ಟೆಂಬರ್‌ 2008 
ಕಲಂ 48(1)ರ ಅನ್ವಯ ರದ್ದಿಯಾತಿ ಅಧಿಸೂಚನೆ 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ಉತ್ತರ ತಾಲ್ಲೂಕು, ದಾಸನಪುರ ಹೋಬಳಿ, ಮಾಕಳಿ ಗ್ರಾಮದ ಹಲವು ಸರ್ವೆ 


ನಂಬರುಗಳ ಜಮೀನುಗಳನ್ನು ರಾಷ್ಟೀಯ ಹೆದ್ದಾರಿ-4ರ ಪೂನಾ-ಬೆ೦ಂಗಳೂರು ರಸ್ತೆಯಲ್ಲಿನ ಕಿ.ಮೀ. 15 ರಿಂದ 20 ರವರೆಗೆ 


(೧೨೪೯) 


೧೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೩, ೨೦೦೮ ಭಾಗ - ೬ 





ನೆಲಮಂಗಲ-ಬೆಂಗಳೂರು ಮಧ್ಯೆ ಇರುವ ಎರಡು ಸಾರಿಗೆ ರಸ್ತೆಯನ್ನು ನಾಲ್ಕು ಸಾರಿಗೆ ರಸ್ತೆಯನ್ನಾಗಿ ಮಾರ್ಪಾಡಿಸುವ 
ಸಲುವಾಗಿ ಜೆ.ಎಂ.ಸಿ. ಹೆಚ್ಚುವರಿಯಾದಂತೆ ಭೂಸ್ವಾಧೀನದ ಬಗ್ಗೆ ಕಲಂ 401ರ ಅಧಿಸೂಚನೆಯನ್ನು ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ನಗರ ಜಿಲ್ಲೆ ಬೆ೦ಗಳೂರು ರವರ ಆದೇಶ ನಂ. ಎಲ್‌ಎಕ್ಕ್ಯೂ/ಎಸ್‌ಆರ್‌-1/2003-04, ದಿನಾಂಕ:21.01.2004 
ರಂತೆ ಹೊರಡಿಸಿದ್ದು, ಇದನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ: 15.04.2004 ರಂದು ಪ್ರಕಟಿಸಲ್ಪಟ್ಟದೆ. 

ಕಲಂ 461ರ ಅಧಿಸೂಚನೆ ಅನುಗುಣವಾಗಿ ಸರ್ಕಾರದಿಂದ ಕಲಂ 6(1ರಂತೆ ಕಂಇ/85/ಭೂಸ್ಟಾಬೆ/04, ದಿನಾಂಕ: 
21.02.2005 ರಂದು ಅನುಮೋದಿಸಿದ್ದು, ರಾಜ್ಯಪತ್ರದಲ್ಲಿ ದಿನಾ೦ಕ 04.03.2005 ರಂದು ಭಾಗ-4, ಪುಟ 206 ರಿಂದ 207 
ರಲ್ಲಿ ಪ್ರಕಟವಾಗಿರುತ್ತದೆ. 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಬೆಂಗಳೂರು ರವರು ಕೆಳಕಂಡ ಗ್ರಾಮಗಳ 
ಅನುಸೂಚಿಯಲ್ಲಿ ಸೂಚಿಸಿರುವ ಸರ್ವೆ ನಂಬರುಗಳಿಗೆ ಸೇರಿದ ವಿಸ್ತೀರ್ಣವನ್ನು ಭೂಸ್ವಾಧೀನದಿ೦ದ ಕೈಬಿಡಲು 
ಆದೇಶಿಸಿರುತ್ತಾರೆ. ಸದರಿ ಅಧಿಸೂಚನೆಯಲ್ಲಿ ನಮೂದಿಸಿರುವ ನಂಬರು ಮತ್ತು ವಿಸ್ತೀರ್ಣವನ್ನು ಭೂಸ್ವಾಧೀನದಿಂದ 
ರದ್ದುಪಡಿಸಿದೆ ಎಂಬುದನ್ನು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸಲಾಗಿದೆ. 

















ಅನುಸೂಚಿ 

ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು: ಬೆ೦ಗಳೂರು ಉತ್ತರ 
ಹೋಬಳಿ: ದಾಸನಪುರ ಗ್ರಾಮ: ಮಾಕಳಿ 

ಕ್ರ ಗ್ರಾಮದ ಹೆಸರು ಸರ್ವೆ ನಂಬರ್‌ ವಿಸ್ಮೀರ್ಣ ತರಹೆ 
ಸಂ. 

1 ನರಸಮ್ಮ ಕೋಂ ಚಿಕ್ಕಣ್ಣ, ಪಿ.ಚಿಕ್ಕಭೈರಪ್ಪ. ಹೆಚ್‌.ಸಿ. ಭೈರೇಗೌಡ 11/1ಎ1ಎಸಿ 0-06 ಎನ್‌.ಎ.ಕೆ. 

ಸಿ.ಕೆ. ಪುಷ್ಪಾ ಕೋಂ ಸೀತಾರಾಂ, ಸಣ್ಣಿಹನುಮಂತಯ್ಯ 

2 | ಹಿಮಾಲಯ ಡ್‌ಗ್ಬ್‌ 11/ಎ1ಎ2 0-01 ಎನ್‌.ಎ.ಕೆ. 

3 ಜೋಸ್ತ ಕೋಂ ಮನೋಹರ್‌ದಾಸ್‌ 11/ಎ2ಬಿ 0-11 ಎನ್‌.ಎ.ಕೆ. 

4 [ಹಿಮಾಲಯ ಡ್‌ಗ್ರ್‌ 11/2 0-08 ಎನ್‌.ಎ.ಕೆ. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 423 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ನಮೂನೆ-27 
ತಹಸೀಲ್ದಾರ್‌ ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು 
ಪ್ರಕಟಣೆ 
ಸಂಖ್ಯೆ/ಎಲ್‌.ಎನ್‌.ಡಿ. [ಕ] ಸಿ. ಆರ್‌. 213/07-08, ದಿನಾಂಕ: 26ನೇ ಸೆಪ್ಟೆಂಬರ್‌ 2008 
1. ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಗಳಂತೆ ಆನೇಕಲ್‌ ತಾಲ್ಲೂಕು ಕಸಬಾ ಹೋಬಳಿ, ಮರಸೂರು ಗ್ರಾಮದ 
ಸರ್ವೆ ನಂಬರ್‌ 499 ಸರ್ಕಾರಿ ಡ್ರೈನೇಜ್‌ [ಒಳಚರಂಡಿ] ಜಮೀನಾಗಿರುತ್ತದೆ. ಅದರಂತೆ ಮರಸೂರು ಗ್ರಾಮ 
ಸರ್ವೆ ನಂಬರ್‌ 499 ರಲ್ಲಿ 4 ಎಕರೆ 19 ಗುಂಟೆ ಜಮೀನನ್ನು ಆನೇಕಲ್‌ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಸಿಬ್ಬಂದಿಯವರುಗಳಿಗೆ ನಿವೇಶನಕ್ಕಾಗಿ ಕಾಯ್ದಿರಿಸಬೇಕಾಗಿರುವುದರಿ೦ದ ವಿಲೇವಾರಿ ಮಾಡಲು 
ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲ೦ 66 [1] ರೀತ್ಯಾ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಡ್ರೈನೇಜ್‌ [ಒಳಚರಂಡಿ] ಸರ್ವೆ ನಂಬರ್‌ 499 
ರಲ್ಲಿ 4 ಎಕರೆ 19 ಗುಂಟೆ ಜಮೀನನ್ನು ಆನೇಕಲ್‌ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಸಿಬ್ಬಂದಿಯವರುಗಳಿಗೆ ನಿವೇಶನಕ್ಕಾಗಿ ಕಾಯ್ದಿರಿಸಬೇಕಾಗಿರುವುದರಿಂದ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ 
ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೀನಿನ ಮೇಲೆ ಸಾರ್ವಜನಿಕ ಹಕ್ಕು ವೈಯಕ್ತಿಕ ಹಕ್ಕುಗಳು 
ನಿರ್ಗಮನಗೊಳ್ಳುತ್ತವೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೩, ೨೦೦೮ ೧೨೫೧ 





2. ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಂದರೆ ಸದರಿ ಸರ್ಕಾರಿ 
ಡ್ರೈನೇಜ್‌ [ಒಳಚರಂಡಿ] ಸರ್ವೆ ನಂಬರ್‌ 499 ರಲ್ಲಿ 4 ಎಕರೆ 19 ಗುಂಟೆ ಜಮೀನನ್ನು ಆನೇಕಲ್‌ ಪೊಲೀಸ್‌ 
ಸಿಬ್ಬಂದಿ ನಿವೇಶನಕ್ಕಾಗಿ ಕಾಯ್ದಿರಿಸಬೇಕಾಗಿರುವುದರಿಂದ ಸದರಿ ಜಮೀನನ್ನು ವಿಲೇವಾರಿ ಮಾಡುವುದರಿಂದ 
ತೊಂದರೆಗೊಳಗಾಗುವವರು ಮತ್ತು ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ 
ಒಳಗಾಗಿ ಲಿಖಿತ ಮೂಲಕ ಆಕ್ಷೇಪಣೆಯನ್ನು ಆನೇಕಲ್‌ ತಾಲ್ಲೂಕು ತಹಸೀಲ್ದಾರ್‌ ರವರಿಗೆ ತಲುಪುವಂತೆ 
ಕಳುಹಿಸುವುದು. ನಿಗದಿತ ವೇಳೆಯನ್ನು ಮೀರಿ ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ 
ತೆಗೆದುಕೊಳ್ಳಲಾಗುವುದಿಲ್ಲ. ಅಲ್ಲದೇ ನಿಗದಿತ ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ 
ಸರ್ಕಾರಿ ಡ್ರೈನೇಜ್‌ [ಒಳಚರಂಡಿ] ಸರ್ವೇ ನಂಬರ್‌ 499 ಜಮೀನಿನ 4 ಎಕರೆ 19 ಗುಂಟೆ ಜಮೀನನ್ನು 
ಆನೇಕಲ್‌ ಪೊಲೀಸ್‌ ಠಾಣೆ ಸಿಬ್ಬಂದಿ ನಿವೇಶನಕ್ಕಾಗಿ ಕಾಯ್ದಿರಿಸಬೇಕಾಗಿರುವುದರಿ೦ದ ವಿಲೇವಾರಿ ಮಾಡುವ ಬಗ್ಗೆ 
ಯಾವುದೇ ಆಕ್ಷೇಪಣೆಗಳು ಇರುವುದಿಲ್ಲವೆಂದೂ ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ 
ಕೈಗೊಳ್ಳಲಾಗುವುದು. 

ಷೆಡ್ಯೂಲ್‌ 

ಜಿಲ್ಲೆ : ಬೆ೦ಗಳೂರು ನಗರ. ತಾಲ್ಲೂಕು : ಆನೇಕಲ್‌ ಗ್ರಾಮ : ಮರಸೂರು ಸರ್ವೆನಂಬರ್‌ : 499. ಒಟ್ಟು ವಿಸ್ತೀರ್ಣ : 4 
ಎಕರೆ 19 ಗುಂಟೆ : ವರ್ಗೀಕರಣ : ಸರ್ಕಾರಿ ಡ್ರೈನೇಜ್‌ [ಒಳಚರಂಡಿ] 

ಮೇರೆಗಳು [ಚೆಕ್‌ ಬಂದಿ] 
ಪೂರ್ವಕ್ಕೆ : ಸರ್ವೇನ೦ಬರ್‌ 473 & 487. ಪಶ್ಚಿಮಕ್ಕೆ : 501 & 500 
ಉತ್ತರಕ್ಕೆ : 450 ದಕ್ಷಿಣಕ್ಕೆ : 496. 

ತಹಸೀಲ್ದಾರ್‌, 

ಪಿ.ಆರ್‌. 438 ಆನೇಕಲ್‌ ತಾಲ್ಲೂಕು, ಆನೇಕಲ್‌. 

ಕಂದಾಯ ಸಚಿವಾಲಯ 

ಕಲಂ 6(1)ರ ತಿದ್ದುಪಡಿ ಅಧಿಸೂಚನೆ 
ಕಂಇ 29 ಭೂಸ್ವಾತು 2007, ದಿನಾಂಕ: 20ನೇ ಅಕ್ಟೋಬರ್‌ 2008 
ಕರ್ನಾಟಕ ಭೂಸ್ವಾಧೀನ ಕಾಯಿದೆ 33:91 ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಭೂಸ್ವಾಧೀನ ಅಧಿನಿಯಮ 1894 

ರ ಕಲಂ 17 ಹಾಗೂ ಕಲಂ 6ನೇ ಪ್ರಕರಣದ (1ನೇ ಉಪಪ್ರಕರಣದ ಮೇರೆಗೆ ಸರ್ಕಾರದ ಆದೇಶ ಸಂ. ಕಂಇ 29 
ಭೂಸ್ವಾತು 2007 ದಿನಾ೦ಕ: 25.3.2008 ರಂತೆ ಹೊರಡಿಸಿದ್ದ ಅಧಿಸೂಚನೆಯು ದಿನಾ೦ಕ: 29.5.2008ರ ಕರ್ನಾಟಕ 
ರಾಜ್ಯಪತ್ರದ 6ನೇ ಭಾಗದ ಪುಟ ಸಂ. 717-720 ರಲ್ಲಿ ಪ್ರಕಟವಾಗಿದ್ದು, ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ 
ಅನುಸೂಚಿಯಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಿದೆ. 














ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಸಬಾ 
ತಾಲ್ತೂಕು: ತುಮಕೂರು ಗ್ರಾಮ/ನಗರ: ತುಮಕೂರು 
ಕಲಂ 6(1)ರ ಅಧಿಸೂಚನೆಯಲ್ಲಿ ಪ್ರಕಟವಾಗಿರುವುದು ಕಲಂ 6(1)ರ ಅಧಿಸೂಚನೆಗೆ ತಿದ್ದುಪಡಿ ಮಾಡಿರುವುದು 

ಕ್ತ | ಕಲಂ 401 | ಮು.ಖಾತಾ ತರಹೆ ವಿಸ್ಮೀರ್ಣ ಮು.ಖಾತಾ ತರಹೆ ವಿಸ್ತೀರ್ಣ 
ಸಂ. | ರ ಕ್ರ.ಸಂ. ನಂ. ನಂ. 

1 1] 226/ಬಿ 275 | ನಿವೇಶನ | 475 ಚ.ಅಡಿ 226/ಬಿ 275 ನಿವೇಶನ ಮತ್ತು 675 ಚ.ಅಡಿ 

ಕಟ್ಟಡ 


























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 432 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 





೧೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೩, ೨೦೦೮ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ರಾಮನಗರ ಜಿಲ್ಲೆ, ರಾಮನಗರ 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂಸಿಆರ್‌ 1/2008-09, ದಿನಾಂಕ: 10ನೇ ಸೆಪ್ಟೆಂಬರ್‌ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಬೆಂಗಳೂರು-ಮಾಗಡಿ ರಸ್ತೆಯ ತಿರುವುಗಳನ್ನು ನೇರಪಡಿಸುವುದಕ್ಕೆ ಜಮೀನು 
ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ: 

ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 
1) 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ 
ಕರ್ನಾಟಕ ಸರ್ಕಾರವು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ 
ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪ ವಿಭಾಗ, ರಾಮನಗರ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ 
ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸ) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪ ವಿಭಾಗ, ರಾಮನಗರ ಇವರಿಗೆ 
ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು 
ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ 
ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊ೦ಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ 
(ಏಳನೇ ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ಪಾಧೀನಾಧಿಕಾರಿಗಳು, ರಾಮನಗರ ಉಪ ವಿಭಾಗ, ರಾಮನಗರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ 
(ಎಲ್‌ಎಕ್ಯೂ ಎಸ್‌ಆರ್‌ 2/08-09) 


೧೨೫೩ 






























































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೩, ೨೦೦೮ 
ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಮಾಗಡಿ ಹೋಬಳಿ: ಕಸಬಾ ಗ್ರಾಮ: ತಗಚಕುಪ್ಪೆ, ಬಾಚೇನಹಟ್ಟ 
ಶ್ಯಾನುಭೋಗನಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ತರಹೆ ಚಕ್ಕುಬಂದಿ ಅಗತ್ಯವಾದ | ಮೌಲ್ಯ 
ಸಂ. ನಂ. ಅಂದಾಜು | ನಿರ್ಧರಣೆ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ಕಂದಾಯ 
ಸ.ನಂ. ಸ.ನಂ. ಸ.ನಂ. | ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
ತಗಚಕುಪ್ಪೆ 
1. | ಎಂ. ಅನಂತಪ್ಪ ಬಿನ್‌ ತುರಾಕಾಂ, ಎಂ.ಅನ೦ತಪ್ಪ 7 ಖುಷ್ಕಿ | ಬಾಚನ ಹಟ್ಟ 7 7 ರಸ್ತೆ 0-12 
ಸಿ.ಎಫ್‌.ಜಾಕೂಬ್‌ ಬಿನ್‌ ಸಿ.ಎಮ್‌. ಸಿ.ಎಫ್‌.ಜಾಕೂಬ್‌ ಗಡಿ 
ಪ್ರಾನಿಸ್‌ 
ಬಾಚೇನಹಟ್ಟ 
2. | ಬಸವರಾಜು ಬಿನ್‌ ದೊಡ್ಡಯ್ಯ, ಮುನಿಯಪ್ಪ ಮುನ್ನಾರಯ್ಯಸ್ವಾಮಿ 24 ಖುಷ್ಕಿ ಸ.ನಂ.24 ಸ.ನಂ.24 ರಸ್ತೆ ಸ.ನ.24 0-13 
ಮುನಿಯಪ್ಪ ಬಿನ್‌ ಚಿಕ್ಕಲಕ್ಷ್ಮಮ್ಮ ಮುನಿಮಾರಮ್ಮ ಗ್ಲೋರಿಯಾ ಮತ್ತು ರಸ್ತೆ | ಮತ್ತು ರಸ್ತೆ 
ಮುನ್ನಾರಯ್ಯಸ್ವಾಮಿ ಬಿನ್‌ ಪರ್ನಾಂಡೀಸ್‌, ಉ.ಜೆ.ಬಾಲಿ 
ಮುನಿಮಾರಮ್ಮ ಗ್ಲೋರಿಯಾ ಲಕ್ಷ್ಮ 
ಪರ್ನಾಂಡೀಸ್‌, ಉ.ಜೆ.ಬಾಲಿ ಲಕ್ಷ್ಮ 
ಸಾವಿತ್ರಮ್ಮ ಕೋಂ ಮುನಿರಾಜು 
3. | ಚನ್ನರಾಯಪ್ಪ ಬಿನ್‌ ಕಾಳಿತಿಮ್ಮಯ್ಯ, ಚನ್ನರಾಯಪ್ಪ ತಿಮ್ಮಕ್ಕ, ಅಯ್ಯಣ್ಣ | 431 | ಖುಷ್ಕಿ 43/2 43/ ರಸ್ತೆ | 41 | 0-2 
ಹೊನ್ನಮ್ಮ ಕೋಂ ಮುನಿರಂಗಪ್ಪ ರಂಗಪ್ಪ, ಗಂಗನರಸಯ್ಯ, 
ತಿಮ್ಮಕ್ಕ ಕೋಂ ಸಿದ್ದಪ್ಪ ಅಯ್ಯಣ್ಣ ಬಿನ್‌ 
ಮುದ್ದಯ್ಯ, ರಂಗಪ್ಪ ಬಿನ್‌ 
ನರಸಿಂಹಯ್ಯ, ಗಂಗನರಸಯ್ಯ, 
ತಿಮ್ಮಯ್ಯ 
4. ವೆಂಕಟಲಕ್ಷ್ಮಮ್ಮ ಬಿನ್‌ ರಾಮಯ್ಯ ಬಿನ್‌ ಬಿ.ಎನ್‌.ಚ೦ದ್ರಪ್ಪ ವೆಂಕಟಲಕ್ಷ್ಮಮ್ಮ 43/2 ಖುಷ್ಕಿ 43/3 43/1 ರಸ್ತೆ 43/2 0-03 
ಚಂದ್ರಪ್ಪ ಬಿನ್‌ ಉ.ನರಸಿಂಹಯ್ಯ 






















































































೧೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೩, ೨೦೦೮ ಭಾಗ - ೬ 
1 2 3 4 5 6 7 8 9 10 11 
5. | ಬಿ.ಎನ್‌. ಚಂದ್ರಪ್ಪ ಉ.ನರಸಿಂಹಯ್ಯ ಬಿ.ಎನ್‌.ಚಂದ್ರಪ 43/3 ಖುಷ್ಟಿ 43/4 43/2 ರಸ್ತೆ 43/0 | 0-31 
6. | ವೆಂಕಟನರಸಯ್ಯ ಬಿನ್‌ ನರಸಯ್ಯ, ವೆಂಕಟನರಸಯ್ಯ, ಮುನಿವೆಂಕಟಮ್ಮ | 434 | ಖುಷ್ಕಿ | 43/4 43/3 ರಸ್ತೆ | 43/4 | 0-2'1 
ಮುನಿವೆಂಕಟಮ್ಮ ಕೋಂ ಮಾದಯ್ಯ, ವೆಂಕಟಲಕ್ಷ್ಮಮ್ಮ 
ವೆಂಕಟಲಕ್ಷ್ಮಮ್ಮ ಬಿನ್‌ ರಾಮಣ್ಣ 
7. ಕೆ.ಟಿ. ವಿಶ್ವನಾಥ್‌, ಪ್ರಭಾವತಿ, ಸರೋಜಮ್ಮ ಕೆ.ಟಿ.ವಿಶ್ವನಾಥ್‌. ಪ್ರಭಾವತಿ, 47/ ಮುಷ್ಠಿ 47/7 ರಸ್ತೆ 47/1 ರಸ್ತೆ 0-04 
ಕೆ.ಆರ್‌. ಮಂಜುನಾಥ್‌, ಉಮೇಶ್‌, ಕೆ.ಆರ್‌.ಮಂಜುನಾಥ್‌ ಉಮೇಶ್‌, 
ಆರ್‌.ಸುಧಾ ಆರ್‌.ಮಂಜುನಾಥ್‌, ಆರ್‌.ಸುಧಾ 
ಎಂ.ನರಸಿಂಹಯ್ಯ, ಎ.ಹೆಚ್‌.ಪ್ರಕಾಶ್‌ 
8. ಆರ್‌.ಟಿ.ಎಲ್‌.ಇಲ್ಲ 47/2 ಮುಷ್ತಿ ರಸ್ತೆ ತಗಚಕುಪೆ ಗಡಿ 47/2 ರಸ್ತೆ 0-9 
ಶ್ಯಾನುಭೋಗನಹಳ್ಳಿ 
9. ರಾಧಮ್ಮ ಕೋಂ ಲಕ್ಷೇಗೌಡ 35/2 ಖುಷ್ತಿ 40 35/2 35/2 ರಸ್ತೆ 0-2 
10. | ಹನುಮನರಸಯ್ಯ, ಮರಿಯಪ್ಪಜಿ.ಗೌಡಯ್ಯ 40 ಖಷ್ಠಿ 39 35 40 ರಸ್ತೆ | 0-2% 
ಬಿನ್‌ ಗಂಗಯ್ಯ ಜಯಲಕ್ಷ್ಮಮ್ಮ ಬಿನ್‌ 
ಪುಟ್ಟನರಸಿ೦ಹಯ್ಯ, ಗಂಗಮ್ಮ ಕೋಂ 
ನರಸಿಂಹಯ್ಯ ಜಯಲಕ್ಷ್ಮಮ್ಮ 
11. | ಗಂಗಾಧರಯ್ಯ ಬಿನ್‌ ಗಂಗಪ್ಪ, ಹೊನ್ನಗಂಗಯ್ಯ ಜಯಮ್ಮ 18/ ಖಿಷ್ಠಿ 18/ ತಿರುಮಲೆ ರಸ್ತೆ 18/ 0-4 
ಗಂಗಾಧರಯ್ಯ ಎಚ್‌.ಎಸ್‌. ಜಯಣ್ಣ ಬಿನ್‌ | ಹೆಚ್‌.ಎಸ್‌. ಜಯಣ್ಣ ಗಂಗಾಧರಯ್ಣ ಗಡಿ 
ಶಿವಣ್ಣ, ಹೊನ್ನಗಂಗಯ್ಯ ಬಿನ್‌ ಮುದ್ದಯ್ಯ, | ಎಚ್‌.ಎಸ್‌. ಜಯಣ್ಣ. 
ಜಯಮ್ಮ ಕೋಂ ಚಂದ್ರಶೇಖರಯ್ಯ, ಹೊನ್ನಗಂಗಯ್ಯ, ಜಯಮ್ಮ 
ಹೆಚ್‌.ಎಸ್‌. ಜಯಣ್ಣ ಬಿನ್‌ ಶಿವಣ್ಣ, ಹೆಚ್‌.ಎಸ್‌. ಜಯಣ್ಣ, 
ಚಂದ್ರಶೇಖರಯ್ಯ ಬಿನ್‌ ಗಂಗಾಧರಪ್ಪ, ಚಂದ್ರಶೇಖರಯ್ಯ, ಶಿವಗಂಗಯ್ಯ, 
ಶಿವಗಂಗಯ್ಯ ಬಿನ್‌ ಗಂಗಾಧರಯ್ಯ, ಚಂದ್ರಶೇಖರಯ್ಯ 
ಚಂದ್ರಶೇಖರಯ್ಯ ಬಿನ್‌ ಗಂಗಾಧರಯ್ಯ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 394 ರಾಮನಗರ ಜಿಲ್ಲೆ, ರಾಮನಗರ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೩, ೨೦೦೮ ೧೨೫೫ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ರಾಮನಗರ ಜಿಲ್ಲೆ, ರಾಮನಗರ 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ.ಸಿಆರ್‌ 140/07-08, 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಸೇತುವೆ ನಿರ್ಮಾಣಕ್ಕಾಗಿ ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ 
ಕಂಡು ಬಂದಿರುವುದರಿಂದ: 

ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 
1) 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ 
ಕರ್ನಾಟಕ ಸರ್ಕಾರವು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ 
ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪ ವಿಭಾಗ, ರಾಮನಗರ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊ೦ದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ 
ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪ ವಿಭಾಗ, ರಾಮನಗರ ಇವರಿಗೆ 
ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು 
ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ 
ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ 
(ಏಳನೇ ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


೧೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೩, ೨೦೦೮ ಭಾಗ - ೬ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪ ವಿಭಾಗ, 
(ಎಲ್‌ಎಕ್ಯೂ ಎಸ್‌ಆರ್‌ 3/08-09) 


ರಾಮನಗರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ 


















































ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಚನ್ನಪಟ್ಟಣ ಹೋಬಳಿ: ಮರಳವಾಡಿ ಗ್ರಾಮ: ದೊಡ್ಡಮರಳವಾಡಿ 
ಕ. | ಖಾತೆದಾರರ ಹೆಸರು | ಅನುಭವದಾರರ ಸ. ತರಹೆ ಚಕ್ಕುಬಂದಿ ಅಗತ್ಯವಾದ | ಮೌಲ್ಯ 
ಸಂ. ಹೆಸರು ನಂ. ಅಂದಾಜು | ನಿರ್ಧರಣೆ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1. | ಎಂ.ಎ.ಮುರ್ತುಜಾ | ಎಂ.ಎ.ಮುರ್ತುಜಾ | 24/2 ಖುಷ್ಕಿ ಎಂ.ಎ. ಮುರ್ತುಜಾ ಸರ್ಕಾರಿ | ಸ.ನಂ.26 ರಲ್ಲಿ 0-04 | ಎಂ.ಎ. ಮುರ್ತುಜಾ 0-01 
ಬಿನ್‌ ಮುನಾ ಬಿನ್‌ ಮುನಾ ಬಿನ್‌ ಮುನಾ ಅಬ್ದುಲ್‌ |ದಾರಿ ಗುಂಟೆ ಪ್ರದೇಶ ಜಮೀನು ಮತ್ತು 
ಅಬ್ದುಲ್‌ ರಜಾಕ್‌ ಅಬ್ದುಲ್‌ ರಜಾಕ್‌ ರವರ ಜಮೀನು ಸರ್ಕಾರಿ ದಾರಿ 
2. | ಎಂ.ಎ.ಮುರ್ತುಜಾ | ಎಂ.ಎ.ಮುರ್ತುಜಾ 26 ಖುಷ್ಕಿ ಎಂ.ಎ. ಮುರ್ತುಜಾ ಸರ್ಕಾರಿ | ನಿರ್ಮಾಣವಾಗಿರುವ ಭೂಸ್ಥಾಧೀನವಾಗಿರುವ 0-04 
ಬಿನ್‌ ಮುನಾ ಬಿನ್‌ ಮುನಾ ಬಿನ್‌ ಮುನಾ ಅಬ್ಬುಲ್‌ ದಾರಿ ಸೇತುವೆ ಮತ್ತು ಸ.ನಂ. 24/2ರಲ್ಲಿ 
ಅಬ್ದುಲ್‌ ರಜಾಕ್‌ | ಅಬ್ದುಲ್‌ ರಜಾಕ್‌ ರವರ ಜಮೀನು ಬನವಾಸಿ & ಮರಸರ |0-0/% ಗುಂಟೆ 
ಹಳ್ಳಿಗೆ ಹೋಗುವ ರಸ್ತೆ | ಪ್ರದೇಶ ಮತ್ತು ದಾರಿ 
ಒಟ್ಟು 0-05 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 395 ರಾಮನಗರ ಜಿಲ್ಲೆ, ರಾಮನಗರ. 





